p 


ಕರ್ನಾಟಿಕ ವಿಧಾನ ಪರಿಷತ್ತು 


ಮೀಸಲಿಟ್ಟಿರುವ ಅನುದಾನ ಎಷ್ಟು; 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಜೆ; 1831 
ಸದಸ್ಯರ ಹೆಸರು ಡಾ. ವೈ.ಎ. ನಾರಾಯಣಸ್ವಾಮಿ ಶಿಕ್ಷಕರ ಕೇತು) 
ಉತಿಸುವ ದಿನಾಂಕ 11.03.2020 
ಉತ್ತರಿಸುವ ಸಚಿವರು ಮಾನ್ಯ ಮುಜರಾಯಿ. ವಿಸೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 
ತ ಪ್‌ | ಘತ್ತರ 
ಸಂ | 
ಅ) [ರಾಜ್ಯದಲ್ಲಿ ಒಳನಾಡು | ಕೇಂದ್ರ ಸರ್ಕಾರದಿಂದ National Waterways Act 201608 
pc ನಿರ್ದಿಷ್ಟ | ಹೊಸದಾಗಿ 106 ರಾಷ್ಟೀಯ ಒಳನಾಡು ಜಲಮಾರ್ಗಗಳನ್ನು 
| ಮಾರ್ಗಗಳು ಯಾವುವು; | ಗುರುತಿಸಿ ಅಧಿಸೂಚನೆ ಹೊರಡಿಸಲಾಗಿದೆ. ಇದರಲ್ಲಿ ಕರ್ನಾಟಕ 
ವಿವರಗಳನ್ನು ನೀಡುವದು; ಈ ರಾಜ್ಯದಲ್ಲಿ ರಾಷ್ಟ್ರೀಯ ಒಳನಾಡು ಜಲಮಾರ್ಗಗಳು 
ಯೋಜನೆಗಳಿಗೆ ಸರ್ಕಾರ | ಒಳಗೊಂಡಿದೆ. ಅವುಗಳ ವಿವರ ಈ ಕೆಳಗಿನಂತೆ ಇದೆ. 


[7 ಗುರುಪೆರನರ “TNW-43  10.014Km 
2. ಕಬಿನಿ ನದಿ NW-S1 23.171 Km 
3. ಕಾಳಿನದಿ NW-52 |53415Km 
4. ನೇತ್ರಾವತಿ ನದಿ |NW-74 |30.00Km 
5. ಶರಾವತಿ ನದಿ NW-90 |27.674Km 
6. ಪಂಚಗಂಗಾವಲಿ NW-76 23.00 Km 
7. ಉದ್ದಾವರ ನ |NW-105 |15.00Km 

| ಘಟಪ್ರಭಾ ನದಿ NW-41 1112.00Km 
9, ಮಲಪ್ರಭಾ ನದಿ beens 94.00 Km 
10. ತುಂಗಭದ್ರಾ 0 ([NW-04  |23000Km 
IL > 30 NW-21 139.00 Km 


ಹ 
ಪ್ರಸಕ್ತ ಸಾಲಿನಲ್ಲಿ ಯಾವುದೇ ಅನುದಾನ ಬಿಡುಗಡೆಗೊಂಡಿರುವುದಿಲ್ಲ. 


ಉಳಿದಂತೆ ರಾಜ್ಯದ ತುಂಗಭದ್ರಾ, ಕಾವೇರಿ, ಶರಾವತಿ, ಕೃಷ್ಣ, 
ಭೀಮಾ. ಗಂಗಾವಳಿ, ಕಬಿನಿ, ಸ್ಪರ್ಣಸೀತಾ, ಅಘನಾಶಿನಿ. ಗುರುಮರ 
ಮತ್ತು ನೇತ್ರಾವತಿ ನದಿಗಳಲ್ಲಿ ಹಾಗೂ ಶರಾವತಿ ಹಿನ್ನಿರಿನ ಮುಳುಗಡೆ 
| ಪ್ರದೇಶಗಳಲ್ಲಿ ಕೆಡವು ಸೇವೆಗಳನ್ನು ಸಾರ್ವಜನಿಕರ ಉಪಯೋಗಕ್ಕೆ 
ಒದಗಿಸಲಾಗಿದೆ. ಇಲಾಖಾ ವತಿಯಿಂದ 17 ಕಡವು ಸೇವೆಗಳನ್ನು 
ಹಾಗೂ ಹರಾಜು ಮೂಲಕ 29 ಕಡವು ಸೇವೆಗಳನ್ನು ಇಲಾಖಾ 
| ಮೇಲುಸುವಾರಿಯಲ್ಲಿ ನಡೆಸಲಾಗುತಿದೆ. 
ರಾಜ್ಯ ಸರಕಾರದ ವತಿಯಿಂದ ಸದರಿ ಕಡವು ಸೇವೆಗಳನ್ನು 
| ನಿರ್ವಹಣೆ ಮಾಡಲು ಹಾಗೂ ರಾಜ್ಯದಲ್ಲಿ ಒಳನಾಡು ಜಲಸಾರಿಗೆ 


ಮೇಲಿನ್‌ ರಾಷೀಯ "ಒಳನಾಡು ಜಲಮಾರ್ಗಗಳೆ ಫಷ್ಯದ್ದಗ 


| 
| 


} 


ಸೌಷೆಗೆೌ ಅನುಕೂಲವಾಗುವಂತಹ ಮೂಲಭಾತೆ ಸೌಕರ್ಯಗಳನ್ನು 
ಹಾಗೂ ನಾವೆಗಳನ್ನು ಒದಗಿಸಲು ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ 
ಸರ್ಕಾರವು ರೂ. 3.97 ಕೋಟಿ ಅನುದಾನವನ್ನು ಮೀಸಲಿಡಲಾಗಿದೆ. 


TS 3~ಷ್ಷಗಳಾನ 
ಒಳನಾಡು ಜಲಸಾರಿಗೆ ಮುಖಾಂತರ 
ಪ್ರಯಾಣಿಸಿದ ಪ್ರಯಾಣಿಕರ ಸಂಖ್ಯೆ 
ಎಷ್ಟು ಹಾಗೂ ಈ ಮಾರ್ಗಗಳಲ್ಲಿ 
ಸಾಗಾಣಿಕೆಯಾದ ಸರಕುಗಳ 
ಪ್ರಮಾಣ ಎಷ್ಟು? 


ಆ) 


ಮೇಲೆ . 
ಸರಕು/ಪ್ರಯಾಣಿಕರು ಪ್ರಯಾಣ ಮಾಡಿರುವುದಿಲ್ಲ. ಆದರೆ ಕಳೆದ 5 


ತಿಳಿಸಿದ ಜಲಸಾರಿಗೆ ಮಾರ್ಗಗಳಲ್ಲಿ ಯಾವುದೇ 


ವರ್ಷಗಳಲ್ಲಿ 46 ಕಡವು ಸೇವೆ (yy ನೀಂ) ಮುಖಾಂತರ 
ಪ್ರಯಾಣಿಸಿದ ಪ್ರಯಾಣಿಕರ ಹಾಗೂ ಸರಕುಗಳ ವಿವರ ಈ 


(ಲೋಇ 02 ಪಿಜಿಎಲ್‌ 2020) 


ಕೆಳಗಿನಂತಿದೆ. 
ವರ್ಷ ಪಯಾಣಾರ'7ಸರಪಗಘ 
(ಟನ್‌ಗಳಲ್ಲಿ) 
20475 21,01,994 70,756 
2015-16 21,53,741 2,659 
T8-7 T7335 (ಸರ್‌ 
2017-18 21,57,047 11,958 
2018-19 17,81,509 2,110 
(ಹೋಟಾ ಶ್ರಿ 'ಜಾರಿ) 
ಮುಜರಾಯಿ, ಮೀ ಹಾಗೂ ಬಂದರು 
ಮತ್ತು ಒಳನಾಡು\ಜಲಸಾರಿಗೆ ಸಚಿವರು 


J 


